ಕರ್ನಾಟಕ ವಿಧಾನ ಪರಿಷತ್ತು, - 


- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ . 2 | 
ಸದಸ್ಯರ ಹೆಸರು ಶ್ರೀ.ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು . ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 03-02-2021 : 
ಕ್ರಸಂ [_ ಪ್ರಶ್ನೆ ಉತ್ತರ 
ಅ) | ಕಳೆದ ಮೂರು ವರ್ಷಗಳಲ್ಲಿ ಬಳ್ಳಾರಿ | ಕಳೆದ ಮೂರು ವರ್ಷಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಅತೀ ಪ್ರಮುಖ 


ಜಿಲ್ಲೆಯ ಅತೀ ಪ್ರಮುಖ ಬೆಳೆಯಾದ 


ಬೆಳೆಯಾದ ಮೆಣಸಿನಕಾಯಿ ಬೆಳೆ ಉತ್ಪಾದನೆ ಈ ಕೆಳಕಂಡಂತಿದೆ. 


ಮೆಣಸಿನಕಾಯಿ ಬೆಳೆ ಎಷ್ಟು ಉತ್ಪಾದನೆ (ಮೆ.ಟನ್‌) | 
1 ಉತ್ಪಾದನೆಯಾಗಿದೆ; 1,57,458 
1,01,493 
NE NR 1,46,554 
ಆ) |ಈ ಹಿನ್ನಲೆಯಲ್ಲಿ ರೈತರ ಹಿತಕ್ಕಾಗಿ | ಮೆಣಸಿನಕಾಯಿ ಬೋರ್ಡ್‌ ಸ್ಥಾಪಿಸುವ ಪ್ರಸ್ತಾವನೆ ಇರುವುದಿಲ್ಲ 
ಖರೀದಿ ಮಾಡುವುದ ಕೈ ತೊಗರಿ ಬೇಳಿ 
ಬೋರ್ಡ್‌ ಮಾದರಿ ಮೆಣಸಿನಕಾಯಿ 
ಬೋರ್ಡ್‌ ಮಾಡಲು | ಸರ್ಕಾರ 
ಚಿಂತಿಸಿದೆಯೇ:; 
ಇ): | ಇಲ್ಲವಾದಲ್ಲಿ" ಪರ್ಯಾಯ ವ್ಯವಸ್ಥೆ | ಹುಬ್ಬಳ್ಳಿಯಲ್ಲಿ ಶಗಾಗಲೇ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥ 


ಏನು? ಮಾಹಿತಿ 


ನೀಡುವುದು) 


(ಸಂಪೂರ್ಣ 


ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದ್ದು, ಮೆಣಸಿನಕಾಯಿ 
ಒಳಗೊಂಡಂತೆ ಸಾಂಬಾರು ಬೆಳೆಗಳ ಕುರಿತು ರೈತರಿಗೆ ತಾಂತ್ರಿಕ 
ಮಾಹಿತಿ, ತರಬೇತಿಗಳೊಂದಿಗೆ ಸುಗಮ ಮಾರುಕಟ್ಟೆ ಒದಗಿಸಲು 
“ಸಾಂಬಾರು ಪದಾರ್ಥ ಖರೀದಿದಾರರು-ಮಾರಾಟಗಾರರ ಸಮಾವೇಶ” 
ಮತ್ತು “ಮೆಣಸಿನಕಾಯಿ ಮೇಳ”ಗಳನ್ನು ಆಯೋಜಿಸಲಾಗುತ್ತಿದೆ. 
ಅದರೊಂದಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ (೩P್ಬ೦) ಗಳಲ್ಲಿಯೂ 


ಸಹ 


ಮೆಣಸಿನಕಾಯಿ ವಹಿವಾಟು ನಡೆಯುತ್ತಿದೆ. 


HORTI 62 HGM 2021 


' (ಆರ್‌.ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


